ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆಸಂಖ್ಯೆ : 796 

ಮಾನ್ಯ ಸದಸ್ಯರ ಹೆಸರು : ಶ್ರೀಹೆಚ್‌.ಎಂ.ರಮೇಶ ಗೌಡ 
(ವಿಧಾನಸಭೆಯಿಂದ ಚುನಾಯಿತರಾದವರು) 

ಉತ್ತರಿಸಬೇಕಾದ ದಿನಾಂಕ : 20.12.2021 

ಉತ್ತರಿಸಬೇಕಾದ ಸಚಿವರು : ಪ್ರವಾಸೋದ್ಯಮ ಹಾಗೂ ಪರಿಸರ ಮತ್ತು 
ಜೀವಿಶಾಸ್ತ ಸಚಿವರು 


kkk 


ರಾಜ್ಯದ ಪ್ರವಾಸಿ ತಾಣಗಳ ಉತ್ತೇಜನ ಸಲುವಾಗಿ ಕಳೆದ ವರ್ಷ 


ವಿಧಾನಸೌಧದಿಂದ ನಂದಿ ಬೆಟ್ಟದವರೆಗೆ 
ಬೈಕ್‌ ರಾಲಿ ಆಯೋಜನೆ (ಕೆಎಸ್‌ಟಿಡಿಸಿ) 
ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯ 
ಆಚರಣೆ (0 ಜಿಲ್ಲೆಗಳಲ್ಲಿ) 
. | Connect Programme (ಕೈಟ್‌ 


W 


ರಾಜ್ಯದ ವಿವಿಧ ಪ್ರವಾಸಿ ಕ್ಲೇತ್ರಗಳಲ್ಲಿ 
ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ | ಆಯೋಜಿಸಲಾದ ವಿವಿಧ ಉತ್ಸವ ಹಾಗೂ ಸಾಂಸ್ಕೃತಿಕ 
ಆಯೋಜಿಸಿದ ವಿವಿಧ ಉತ್ಸವಗಳು ಕಾರ್ಯಕ್ರಮಗಳಿಗೆ ವ್ಯಯವಾದ ಹಣದ ವಿವರ ಕೆಳಗಿನಂತಿದೆ: 
ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಫ್ರ. ಉತ್ಸವ ಹಾಗೂ ಸಾಲಸ್ಕೃತಿಕ ಮೊತ್ತ 
ಕಳೆದ ವರ್ಷ ವ್ಯಯವಾದ ಒಟ್ಟು ಸಂ ಕಾರ್ಯಕ್ರಮಗಳು (ರೂ. ಲಕ್ಷಗಳಲ್ಲಿ) 
ಹಣವೆಷ್ಟು; (ವಿವರ ನೀಡುವುದು) ವಿಜಯನಗರ ಹಂಪಿ- Indian National 
Rally Championship Round 4-Rally 
Hampi - ಪ್ರಾಯೋಜಕತ್ವ 
2. | ಬೆಂಗಳೂರು ರಂಗಶಂಕರ ಥಿಯೇಟರ್‌ 
ಫೆಸ್ಥಿವಲ್‌-2020 - ಪ್ರಾಯೋಜಕತ್ವ 
Chikkamagluru 2021 — 
ಬೆಂಗಳೂರು ವರ್ಚೂಯಲ್‌ ಟೆಕ್‌ 8.8 
ಸಮ್ಮಿಟ್‌-2021- ಪ್ರಾಯೋಜಕತ್ವ 
ಐಟಿಎಎಮ್‌- ಚೆನ್ನೈ ಮೇಳ __ 2391 | 
ಐಐಟಿಎಮ್‌ ಬೆಂಗಳೂರು ಮೇಳ 
ಸಾಟಿ ನವದೆಹಲಿ ಮೇಳ 


. | ಉಡುಪಿ ಹಾಗೂ ದಕ್ಷಿಣ ಕನ್ನಡ ಕಂಬಳ 100.00 
ಉತ್ಸವಕೆ ತಲಾ ರೂ.50.00 ಲಕ್ಷಗಳು 
ಒಟ್ಟು 286.74 


| 
ಚಿಕ್ಕಮಗಳೂರು- The Rly of 
ಪ್ರಾಯೋಜಕತ್ವ 
5 
ಪೂರ್ವಬಾವಿ ಸಭೆ) ಕೆಟಿಎಸ್‌ 


A 
ps 


ಚಾರಿತ್ರಿಕ ಪ್ರವಾಸಿ ತಾಣಗಳಾದ 
ಚಿತ್ರದುರ್ಗ, ಹಂಪಿ, ಬನವಾಸಿ, 
ಬಾದಾಮಿ ಮುಂತಾದ ಕಡೆಗಳಲ್ಲಿ 
ಪ್ರವಾಸಿಗಳ ಸಂಖ್ಯೆ ಗಣನೀಯವಾಗಿ 
ಕಡಿಮೆಯಾಗುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ: ಬಂದಿದ್ದಲ್ಲಿ 
ಯಾವ ಕ್ರಮಗಳನ್ನು ಕೈಗೊಳ್ಳಲಾಗಿದೆ; 


2020 ಮತ್ತು 2021ರಲ್ಲಿ ಕೋವಿಡ್‌-19 ಸಾಂಕ್ರಾಮಿಕ ರೋಗದ 
ಹಿನ್ನೆಲೆಯಲ್ಲಿ ಎಲ್ಲಾ ಜಿಲ್ಲೆಯ ಪ್ರವಾಸಿ ತಾಣಗಳಲ್ಲಿಯೂ ಪ್ರವಾಸಿಗರ 
ಸಂಖ್ಯೆ ಇಳಿಮುಖವಾಗಿರುತ್ತದೆ. ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಸರ್ಕಾರದ 
ಮಾರ್ಗಸೂಚಿಗಳನ್ವಯ CAB (Covid Appropriate Behaviour) ಗಳನ್ನು 
ಪಾಲಿಸಿ, ಪ್ರವಾಸಿ ತಾಣಗಳನ್ನು ತೆರೆಯಲಾಗಿದ್ದು, ಪ್ರವಾಸಿಗರ ಸಂಖ್ಯೆ 
ಏರಿಕೆಯಾಗುತ್ತಿದೆ ಮತ್ತು ಪ್ರವಾಸಿಗರನ್ನು ಆಕರ್ಷಿಸಲು ಇಲಾಖೆಯಿಂದ 
ರಾಜ್ಯ, ಅಂತರ್‌ ರಾಜ್ಯ ಹಾಗೂ ವಿದೇಶಗಳಲ್ಲಿ ರೋಡ್‌ ಷೋ ಹಾಗೂ 
ಇತರೆ ಪ್ರಚಾರ ಕಾರ್ಯಕ್ರಮಗಳನ್ನು ಕೈಕೊಳ್ಳಲಾಗುತ್ತಿದೆ. 


ರಾಜ್ಯದ ಪ್ರವಾಸಿ ತಾಣಗಳಲ್ಲಿ ಸೂಕ್ತ 
ಮೂಲಸೌರ್ಯಗಳಿಲ್ಲವೆನ್ನುವ ದೂರು ಕೇಳಿ 
ಬಂದಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ ಈ ಬಗ್ಗೆ ಸರ್ಕಾರ 
ಯಾವ ಕ್ರಮ ಕೈಗೊಂಡಿದೆ; 


ಕರ್ನಾಟಿಕ ಇಕೋ ಟೂರಿಸಂ ಅಭಿವೃದ್ಧಿಗೆ 
ಪ್ರವಾಸೋದ್ಯಮ ಇಲಾಖೆ ಯಾವ ಕ್ರಮ 
ಕೈಗೊಂಡಿದೆ; (ಮಾಹಿತಿ ನೀಡುವುದು) 


ರಾಜ್ಯದ ಚಾರಿತ್ರಿಕ, ಸಾಂಸ್ಕೃತಿಕ ಹಾಗೂ 
ಧಾರ್ಮಿಕ ಪ್ರವಾಸೋದ್ಯಮದ ಸಮಗ್ರ 
ಅಭಿವೃದ್ಧಿಗೆ ಸರ್ಕಾರದ ಬಳಿ ಯಾವ 
ಹೊಸ ಯೋಜನೆಗಳಿವೆ? (ಮಾಹಿತಿ 
ನೀಡುವುದು) 


ಸ೦ಖ್ಯೆ: TOR 311 TDV 2021 


ರಾಜ್ಯದ ಪ್ರವಾಸಿ ತಾಣಗಳಲ್ಲಿ ಸೂಕ್ತ ಮೂಲ 
ಸೌಕರ್ಯಗಳಿಲ್ಲವೆನ್ನುವ ಪ್ರಸ್ತಾವನೆಗಳು ಇಲಾಖೆಯಲ್ಲಿ 
ಸ್ಲೀಕೃತವಾಗುತ್ತಿದ್ದು, ಪ್ರಸ್ತುತ 2020-25ರ ನೂತನ ಪ್ರವಾಸೋದ್ಯಮ 
ನೀತಿಯಲ್ಲಿ ಗುರುತಿಸಿರುವ 78 ಆದ್ಯತಾ ಪ್ರವಾಸಿ ತಾಣಗಳ 
ಮೂಲಸೌಲಭ್ಯ ಅಭಿವೃದ್ಧಿಗೆ ಮತ್ತು ರಾಜ್ಯದ ಇತರೆ 778 ಪ್ರವಾಸಿ 
ತಾಣಗಳ ಮೂಲಸೌಲಭ್ಯ ಅಭಿವೃದ್ಧಿಗೆ ಆದ್ಯತೆ 
ನೀಡುವುದರೊಂದಿಗೆ, ಸ್ನೀಕೃತವಾಗುವ ದೂರು/ಪ್ರಸ್ತಾವನೆಗಳನ್ನು 
ಇಲಾಖೆಯು ಪರಿಶೀಲಿಸಿ, ಆಯವ್ಯಯದಲ್ಲಿ ಒದಗಿಸಿರುವ 
ಅನುದಾನದ ಲಭ್ಯತೆಗೆ ಅನುಗುಣವಾಗಿ ಮೂಲಸೌಲಭ್ಯಗಳನ್ನು 
ಒದಗಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. 


2020-25ರ ನೂತನ ಪ್ರವಾಸೋದ್ಯಮ ನೀತಿಯಲ್ಲಿ 
ಅಳವಡಿಸಿರುವಂತೆ, ಕರ್ನಾಟಕದಲ್ಲಿ ಪರಿಸರ ಪ್ರವಾಸೋದ್ಯಮದ 
ಅಭಿವೃದ್ದಿ ಮತ್ತು ಉತ್ತೇಜನಕ್ಕೆ ಸಂಬಂಧಿಸಿದಂತೆ ಜಂಗಲ್‌ 
ಲಾಡ್ಮಸ್‌ ಮತ್ತು ರೆಸಾರ್ಟ್‌ ಲಿಮಿಟೆಡ್‌ (ಜೆಎಲ್‌ಆರ್‌) ಅನ್ನು 
ನೋಡೆಲ್‌ ಐಜಏಜೆನ್ಸಿಯನ್ನಾಗಿ ಮಾಡಲಾಗಿದೆ. ಪರಿಸರ 
ಪ್ರವಾಸೋದ್ಯಮದಲ್ಲಿ ಪ್ರಕೃತಿ ಪ್ರವಾಸೋದ್ಯಮ ಮತ್ತು ವನ್ಯಜೀವಿ 
ಪ್ರವಾಸೋದ್ಯಮವೂ ಸೇರಿರುತ್ತದೆ. ಪರಿಸರ ಪ್ರವಾಸೋದ್ಯಮದ 
ಕಾರ್ಯ ಚಟುವಟಿಕೆಗಳು, ಜೀವವೈವಿದ್ಯತೆ ಮತ್ತು ಸ್ವಾಭಾವಿಕ 
ಪರಿಸರದ ಸಂರಕ್ಷಣೆ ಮತ್ತು ಸುಸ್ಲಿರತೆಯ ಬಗ್ಗೆ ಜಾಗೃತಿಯನ್ನು 
ಮೂಡಿಸುವುದರ ಮೇಲೆ ಕೇಂದ್ರೀಕೃತವಾಗಿರುತ್ತದೆ. ತಾಣಗಳ 
ಸಾಮರ್ಥ್ಯ (Destination carrying capacity) ಮತ್ತು ಕರ್ನಾಟಿಕ 
ಸರ್ಕಾರ ಹಾಗೂ ಸಂಬಂಧಪಟ್ಟ ಪ್ರಾಧಿಕಾರಗಳು ಕಾಲಕಾಲಕ್ಕೆ 
ಹೊರಡಿಸುವ ಆದೇಶಗಳು ಮತ್ತು ಮಾರ್ಗಸೂಚಿಗಳನ್ನು 
ಎಚ್ಚರಿಕೆಯಿಂದ ಪರಿಶೀಲಿಸಿದ ತರುವಾಯ ಪರಿಸರ 
ಪ್ರವಾಸೋದ್ಯಮ ಅಭಿವೃದ್ಧಿ ಮತ್ತು ಉತ್ತೇಜನ 
ಕಾರ್ಯಕೈಗೊಳ್ಳಲಾಗುವುದು. ಕರ್ನಾಟಕದಲ್ಲಿ ಅರಣ್ಯ, ಪರಿಸರ 
ಮತ್ತು ಜೀವಿಶಾಸ್ತ್ರ, ಇಲಾಖೆ ಹಾಗೂ ಕರ್ನಾಟಕ ಪರಿಸರ 
ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿಯ (Karnataka Eco- 
Tourism Board) =ವಿಕಟಿ ಸಹಭಾಗಿತ್ವದೊಂದಿಗೆ ಪರಿಸರ 
ಪ್ರವಾಸೋದ್ಯಮವನ್ನು ಪ್ರೋತ್ಸಾಹಿಸಲಾಗುವುದು. 


ಅನುಬಂಧದಲ್ಲಿ ಮಾಹಿತಿ ನೀಡಿದೆ. 


a 


ಪ್ರವಾಸೋದ್ಯಮ ಹಾಗೂ ಪರಿಸರ 
ಮತ್ತು ಜೀವಿಶಾಸ್ತ್ರ ಸಚಿವರು 


a & 


SMSC ES REE a 


RIS ss RE 


ಅನುಬಂಧ 


ರಾಜ್ಯದ ಚಾರಿತ್ರಿಕ, ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಪ್ರವಾಸೋದ್ಯಮದ ಸಮಗ್ರ ಅಭಿವೃದ್ಧಿಗೆ 2020-2026 ರ 
ಸೂತನ ಪ್ರವಾಸೋದ್ಯಮ ನೀತಿಯಲ್ಲಿ ಅನೇಕ ಯೋಜನೆಗಳನ್ನು ರೂಪಿಸಲಾಗಿದೆ. 


| 
. ಚಾರಿತ್ರಿಕ ಪ್ರವಾಸೋದ್ಯಮ: ಕರ್ನಾಟಕದ ಶ್ರೀಮಂತ ಪರಂಪರೆಯು, ಕರ್ನಾಟಕದ ಪ್ರವಾಸೋದ್ಯಮಕ್ಕ 


ಬಲವಾದ ಜಾಗತಿಕ ಸ್ಥಾನಮಾನವನ್ನು ಕಲ್ಪಿಸುವಲ್ಲಿ ಪ್ರಮುಖ ಚಾಲಕ ಶಕ್ತಿಯಾಗಿದೆ. ಕರ್ನಾಟಕ 
ಪ್ರವಾಸೋದ್ಯಮವು ರಾಜ್ಯದಲ್ಲಿ ಪಾರಂಪರಿಕ ಪ್ರವಾಸೋದ್ಯಮದ ಅಭಿವೃದ್ದಿ ಮತ್ತು ಉತ್ತೇಜನಕ್ಕಾ ಗಿ 
ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಮತ್ತು ಪುರಾತತ್ವ, ಸಂಗ್ರಹಾಲಯಗಳು ಹಾಗೂ ಪರಂಪರೆ 
ಇಲಾಖೆಯೊಂದಿಗೆ ಸಹಯೋಗವನ್ನು ಪಡೆಯಲು ಪ್ರಯತ್ನಿಸಲಾಗುತ್ತಿದೆ. ಯೋಜನೆ ಮತ್ತು ಅಭಿವೃದ್ದಿ ಕಾರ್ಯ 
ಚಟುವಟಿಕೆಗಳಲ್ಲಿ ಕರ್ನಾಟಕ ಪರಂಪರೆಯ ಸಂರಕ್ಷಣೆ ಮತ್ತು ಸುರಕ್ಷತೆ ಮತ್ತು ಉತ್ತೇಜನಕ್ಕೆ ಹೆಚ್ಚಿನ 
ಪರಿಗಣಸೆಯನ್ನು ನೀಡಲಾಗಿದೆ ಎಂಬುದನ್ನು ಖಚಿತಪಡಿಸಲು ನಗರಾಭಿವೃದ್ಧಿ ಇಲಾಖೆ, ನಗರ ಮತ್ತು ಪಟ್ಟಣ 
ಯೊಳಿಜನಾ ನಿರ್ದೇಶನಾಲಯ ಮತ್ತು ಇತರೆ ಸಂಬಂಧಪಟ್ಟ ಪ್ರಾಧಿಕಾರಿಗಳು ಮತ್ತು ಏಜೆನ್ಸಿಗಳಿಗೆ ಸೂಕ್ತ 
ಶಿಫಾರಸುಗಳನ್ನು ಮಾಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ. 


ಪಾರಂಪರಿಕ ಪ್ರವಾಸೋದ್ಯಮ ಅಭಿವೃದಿಗೆ ಪ್ರಾಯೋಗಿಕ ಯೋಜನೆ: 


ಕರ್ನಾಟಕ ಪ್ರವಾಸೋದ್ಯಮವು ರಾಜ್ಯದ 4-5 ಪಾರಂಪರಿಕ ಪ್ರವಾಸೋದ್ಯಮ ತಾಣಗಳನ್ನು ಅವುಗಳ ಪೂರ್ಣ 
ಸಾಮರ್ಥ್ಯಕೆ ತಕ್ಕಂ ತೆ ಅಭಿವೃದ್ಧಿಪಡಿಸಲು ಪ್ರಾಯೋಗಿಕ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲು ಕ್ರಮವಹಿಸಲಾಗಿದೆ. 


ವಿಶ್ವಪಾರಂಪರಿಕ ತಾಣಗಳು: 


ಕರ್ನಾಟಕದಲ್ಲಿ ಮೂರು ಸಕ ವಿಶ್ವ ಪಾರಂಪರಿಕ ತಾಣಗಳಿವೆ. ಮತ್ತಷ್ಟು ಪಾರಂಪರಿಕ ಸ್ಮಳಗಳನ್ನು, 
ಗಮನಾರ್ಹ ರೀತಿಯಲ್ಲಿ ಅಂತರರಾಷ್ಟಿನಿಯ ಮಾನ್ಯತೆ ತರುವ ಮೂಲಕ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ 
ಪ್ರವಾಸಿಗರನ್ನು ಆಕರ್ಷಿಸುವ ಮೂಲಕ, ಅವುಗಳನ್ನೂ ಸಹ ಟN£Cಂ ವಿಶ್ನ ಪಾರಂಪರಿಕ ಸ್ಮಳಗಳ ಪಟ್ಟಿಯಲ್ಲಿ 
ಸೇರಿಸಲು ಪ್ರಯತ್ನಿಸಲಾಗುತ್ತಿದೆ. 


ಪಾರಂಪರಿಕ ಸ್ಮಳಗಳ ದಾಖಲೀಕರಣ: 


ಕರ್ನಾಟಕ ಪ್ರವಾಸೋದ್ಯಮವು ಸಂಬಂಧಪಟ್ಟ ಪ್ರಾಧಿಕಾರಗಳ ಸಹಯೋಗದೊಂದಿಗೆ ರಾಜ್ಯದಲ್ಲಿ 
ಪಾರಂಪರಿಕ ಮಹತ್ವವುಳ್ಳ ಎಲ್ಲಾ ಸ್ಮಳಗಳನ್ನು ದಾಖಲೀಕರಿಸಲು ಪ್ರಯತ್ನಿಸಲಾಗುತ್ತಿದೆ. 


ಪಾರಂಪರಿಕ ಪ್ರವಾಸಿ ವಲಯಗಳ ಅಬಿವೃದ್ದಿ: 


ಕರ್ನಾಟಕ ಪ್ರವಾಸೋದ್ಯಮವು ಪ್ರಮುಖ ಪಾರಂಪರಿಕ ನೆಲೆಗಳಲ್ಲಿ ಪಾರಂಪರಿಕ ಪ್ರವಾಸೋದ್ಯಮದ ಸಮಗ್ರ 
ಮತ್ತು ಸುಸ್ಥಿರ ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ಕರ್ನಾಟಕದಲ್ಲಿ ರಾಜ್ಯ ಏಜೆನ್ಸಿಗಳ ಸಹಯೋಗದೊಂದಿಗೆ 
ಪ್ರವಾಸಿ ಸ್ಮಳಗಳ ಸುತ್ತಲೂ ಪಾರಂಪರಿಕ ಪ್ರವಾಸೋದ್ಯಮ ವಲಯಗಳನ್ನು ಸ್ಥಾಪಿಸಲು ಪ್ರಮವಹಿಸಲಾಗುತ್ತಿದೆ, 


ಪಾರಂಪರಿಕ ಮಹತ್ವದ ಕಟ್ಟಡಗಳು ಮತ್ತು ಸ್ವತ್ತುಗಳ ಸಂರಕ್ಷಣೆ 


ಕರ್ನಾಟಿಕ ಪ್ರವಾಸೋದ್ಯಮವು , ಕರ್ನಾಟಕದಲ್ಲಿ ಪಾರಂಪರಿಕ ಮಹತ್ವದ ಕಟ್ಟಡಗಳ ಸಂರಕ್ಷಣೆ ಮತ್ತು 
ಸುರಕ್ಷತೆಗಾಗಿ 'ಸಂರಕ್ಷಣೆ' ಯೋಜನೆಯನ್ನು ಅನುಷ್ಠಾನಗೊಳಿಸುವುದಕ್ಕಾಗಿ ಅಗತ್ಯ ನೆರವನ್ನು ಒದಗಿಸಲು 
ಯೋಜನೆ ರೂಪಿಸಲಾಗುತ್ತಿದೆ. 


ಕಾರ್ಪೋರೇಟ್‌ ಮತ್ತು ಸಮುದಾಯದ ಬೆಂಬಲ: 


ಕರ್ನಾಟಕ ಪ್ರವಾಸೋದ್ಯಮವು ಕಾರ್ಪೋರೇಟ್‌ ಸಂಸ್ಥೆಗಳ ನೆರವು ಮತ್ತು ಸಮುದಾಯ ಚಾಲಿತ 
ಉಪಕ್ರಮಗಳ ಮೂಲಕ ಸಾಂಸ್ಕೃತಿಕ ಮತ್ತು ಪಾರಂಪರಿಕ ಪ್ರವಾಸೋದ್ಯಮ ಸ್ವತ್ತುಗಳ ನಿರ್ವಹಣೆ ಮತ್ತು 
ಪ್ರಚಾರಕಾ ಗಿ ಕಾರ್ಯ ಕ್ರಮಗಳನ್ನು ಸುಗಮಗೊಳಿಸಲು ಪ್ರಯತ್ನಿಸಲಾಗುತ್ತಿದೆ. 


2. ಸಾಂಸ್ಕೃತಿಕ ಪ್ರವಾಸೋದ್ಯಮ: 

ಕರ್ನಾಟಕದ ವೈವಿದ್ಯಮಯ ಸಾಂಸ್ಕೃತಿಕ ಪರಂಪರೆಯು ಪ್ರವಾಸಿಗರಿಗೆ ಕಲಿಯಲು, ಅನ್ನೇ ಷಿಸಲು ಮತ್ತು 
ಆನಂದಿಸಲು ಅನುಭವಗಳ ರಾಶಿಯನ್ನೇ ನೀಡುತ್ತದೆ. ಕರ್ನಾಟಕ ಪ್ರವಾಸೋದ್ಯಮವು ಮೂಲ ಶೈಲಿ ಮತ್ತು 
ನೈಜತೆಯನ್ನು ಸಂರಕ್ಷಿಸುವಾಗ ಕರ್ನಾಟಕದ ಸಂಸ್ಕೃತಿಯನ್ನುಪುನಶ್ಲೇತನಗೊಳಿಸಿ ಉತ್ತೇಜಿಸಲು ಕನ್ನಡ 
ಮುತ್ತು ಸಂಸ್ಕೃತಿ ಇಲಾಖೆ, ಮಾಹಿತಿ ಮತ್ತು ಸಾರ್ವ ಜನಿಕ ಸಂಪರ್ಕ ಇಲಾಖೆ, ಪುರಾತತ್ವ ಇಲಾಖೆ, ಕರ್ನಾಟಕ 
ರಾಜ್ಯ ಕರಕುಶಲ ಕಲೆಗಳ ಅಭಿವೃದ್ಧಿ ನಿಗಮ ಮತ್ತು ಇತರೆ ಸಂಬಂಧಪಟ್ಟ ಏಜೆನ್ಸಿ / ಇಲಾಖೆಗಳ ವಿಕಟ 
ಸಮನ್ನಯದೊಂದಿಗೆ ಕಾರ್ಯನಿರ್ವ ಹಿಸಲು ಕ್ರಮವಹಿಸಲಾಗಿದೆ. 


ಕಾರ್ಯಕ್ರಮಗಳು ಮತ್ತು ಹಬ್ಬಗಳು: 


ಕರ್ನಾಟಿಕ ಪ್ರವಾಸೋದ್ಯಮವು ರಾಜಾದ್ಯಂತ ಪ್ರಮುಖ ಹಬ್ಬಗಳು ಮತ್ತು ಕಾರ್ಯ ಕ್ರಮಗಳನ್ನು 
ಆಯೋಜಿಸುವುದಕ್ಕಾಗಿ ಸಂಬಂಧಪಟ್ಟ ಪ್ರಾ ಧಿಕಾರಗಳೊಂದಿಗೆ ಸಕ್ರಿಯವಾಗಿ ಸಮನ್ವಯ ಸಾಧಿಸಲಾಗುತ್ತಿದೆ. 
ಇದರಿಂ ದ ಕರ್ನಾಟಕ ವಿವಿಧ ಪ್ರವಾಸೋದ್ಯಮ ಪರಿಕಲ್ಲನೆಗಳಿಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ. ರಾಜ್ಯದ 
ಕಲೆ, ಕುಶಲಕಲೆ ಮತ್ತು ತಿಂಡಿ-ತಿನಿಸುಗಳಿಗೆ ಪ್ರಾಮುಖ್ಯತೆಯನ್ನು ನೀಡುವುದರೊಂದಿಗೆ ಕರ್ನಾಟಕದ 
ಸಂಪದ್ಮರಿತ ಮತ್ತು ವೈವಿಧ್ಯಮಯ ಪರಂಪರೆಯನ್ನು ಪ್ರದರ್ಶಿಸಲು ಕಾಲಕಾಲಕೆ, ಪ್ರಾದೇಶಿಕ ಮತ್ತು ಸ್ಥಳೀಯ 
ಹಬ್ಬಗಳನ್ನು ಸಹ ಆಯೋಜಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಜಿಲ್ಲಾ ಮಟ್ಟದ ಪ್ರವಾಸೋದ್ಯಮಕ್ಕೆ 
ಸಂಬಂಧಿಸಿದಂತೆ ಅಧಿಕಾರಿಗಳು ತಮ್ಮತಮ್ಮ ಜಿಲ್ಲೆಗಳಲ್ಲಿ ಕಾರ್ಯ ಕ್ರಮಗಳು, ಹಬ್ಬಗಳು ಮತ್ತು ಉತ್ಸವಗಳ 
ಮೂಲಕ ಪ್ರವಾಸೋದ್ಯಮ ಕಾರ್ಯ ಚಟುವಟಿಕೆಗಳನ್ನು ಉತ್ತೇಜಿಸಲು ನೆರವು ನೀಡಲು ಯೋಜನೆ 
ರೂಪಿಸಲಾಗುತ್ತಿದೆ 


ಸಾಂಸ್ಕೃತಿಕ ಸುತ್ತುಗಳ ದತ್ತ ಸಂಚಯ (ಡಾಟಾಬೇಸ್‌): 


ಕರ್ನಾಟಿಕ ಪ್ರವಾಸೋದ್ಯಮವು, ದತ್ತಸಂಚಯದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕರ್ನಾಟಕದ ಸಾಂಸ್ಕೃತಿಕ 
ಸ್ವತ್ತುಗಳನ್ನು ಮ್ಯಾಪಿಂಗ್‌ ಮಾಡುವಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯೊಂದಿಗೆ ಸಮನ್ಸಯ 
ಸಾಧಿಸಲಾಗುತ್ತಿದೆ. ಈ ದತ್ತ ಸಂಚಯವು ಕಲಾವಿದರು, ನೃತ್ಯಗಾರರು, ಪ್ರದರ್ಶನ ಕಲೆಗಳು ಮತ್ತು 
ಕರಕುಶಲಕಾರರು ಮತ್ತಿತರ ಸಾಂಸ್ಕೃತಿಕ ಪ್ರವಾಸೋದ್ಯಮಕ್ಕಾಗಿ ನುರಿತ ಕಾರ್ಯ ಪಡೆಯ ಆಕರವಾಗಿಯೂ 
ಕಾರ್ಯನಿರ್ವ ಹಿಸುತ್ತದೆ. ಕರ್ನಾಟಿಕದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಪ್ರದರ್ಶಿಸಬಲ್ಲಂತಹ ಸೂಕ್ತ 
ಪ್ರವಾಸೋದ್ಯಮ ಸ್ವತ್ತುಗಳನ್ನು ಗುರುತಿಸಲು ಮತ್ತು ಪ್ರವಾಸೋದ್ಯಮ ಪ್ಯಾಕೇಜ್‌ ಗಳನ್ನು 
ಅಭಿವೃದ್ಧಿಪಡಿಸಲು ಪ್ರವಾಸಿ ಸರ್ವೇವಾದಬಾತರು ಕರ್ನಾಟಕ ಪ್ರವಾಸೋದ್ಯಮದ ಮಾಹಿತಿಯನ್ನು 
ಬಳಸಿಕೊಳ್ಳುವಂತೆ ಪ್ರೋತ್ಸಾಹಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. 


ಪುದರ್ಶನಕಲೆ ಮತ್ತು ಸಂಸ್ಕೃತಿಯ ಪ್ರದರ್ಶ ನ; 


ಕರ್ನಾಟಕ ಪ್ರವಾಸೋದ್ಯಮವು ಕನ್ನಡ ಸಂಸ್ಕೃತಿ ಇಲಾಖೆಯ ನಿಕಟ ಸಹಯೋಗದೊಂದಿಗೆ ಪ್ರವಾಸಿಗರು 
ಸಾಂಸ್ಕೃತಿಕ ಪ್ರವಾಸೋದ್ಯಮದ ಅನುಭವ ಪಡೆಯುವುದಕೆ ಮತ್ತು ಭಾಗವಹಿಸುವುದಕ್ಕೆ ಅವರಿಗೆ 
ಸೂಕವಾದಂತಹೆ ಸೌಲಭ್ಯಗಳನ್ನು, ಸ್ಮಳಾವಕಾಶಗಳನ್ನು ಮತ್ತು ವೇದಿಕೆಗಳನ್ನು ಕಲ್ಪಿಸಿಕೊಡಲು ಕ್ರಮ 
ಕೈಗೊಳ್ಳಲಾಗುತ್ತಿದೆ. ಅಂಥ ಸೌಲಭ್ಯಗಳನ್ನು ಸ್ಮಳಾವಕಾಶಗಳನ್ನು ಮತ್ತು ವೇದಿಕೆಗಳನ್ನು ಕಲ್ಪಿಸಿಕೊಡಲು 
ಅಥವಾ ಒದಗಿಸಲು ಸಂಬಂಧಪಟ್ಟ ಏಜೆನ್ಸಿಗಳ ಮತ್ತು ಪ್ರಮುಖ ಹಿತಾಸಕ್ತಿದಾರರ ನೆರವನ್ನು ಪಡೆಯಲು 
ಕ್ರಮ ಕೈಗೊಳ್ಳಲಾಗುತ್ತಿದೆ 


ಮೈಸೂರನ್ನು ಸಾಂಸ್ಕೃತಿಕ ಕೇಂದ್ರವಾಗಿ ಅಭಿವೃದ್ಧಿಪಡಿಸುವುದು: 


ಮೈಸೂರನ್ನು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಎಂದು ಪರಿಗಣಿಸಲಾಗಿದೆ ಮತ್ತು ಇಲಾಖೆಯು ಈ 
ನಗರವನ್ನು ಜಾಗತಿಕವಾಗಿ ಪ್ರಮುಖ ಪ್ರವಾಸೋದ್ಯಮ ತಾಣವನ್ನಾಗಿ ಅಭಿವೃದ್ಧಿಪಡಿಸುವುದಕ್ಕೆ ನಿರ್ದಿಷ್ಠ 
ಕಾರ್ಯಕ್ರಮಗಳನ್ನು ಕೈಗೊಳ್ಳಲು ಕ್ರಮವಹಿಸಲಾಗುತ್ತಿದೆ. ಇದಲ್ಲದೆ, ಇಲಾಖೆಯು, ಸಾಂಸ್ಕೃತಿಕ 
ಚಟುವಟಿಕೆಗಳು, ಬಕ ಮತ್ತು ಮನರಂಜನೆಗಳಿಗಾಗಿ ವರ್ಷ ಪೂರ್ತಿ ಸೌಲಭ್ಯಗಳನ್ನು ಒದಗಿಸಿ, 
ಮೈಸೂರಿನಲ್ಲಿರುವ £೩ ವಸ್ತುಪ್ರದರ್ಶನ ಮೈದಾನವನ್ನು ಪ್ರವಾಸೋದ್ಯಮ ಕೇಂದ್ರವನ್ನಾಗಿ 
ಅಭಿವೃದ್ಧಿಪಡಿಸಲು ಕರ್ನಾಟಕ ವಸ್ತುಪ್ರದರ್ಶನ ಪ್ರಾಧಿಕಾರಕೆ ನೆರವು ನೀಡಲು ಯೋಜನೆ ರೂಪಿಸಲಾಗುತ್ತಿದೆ. 


ಸಾಂಸ್ಕೃತಿಕ ಗ್ರಾಮದ ಅಭಿವೃದ್ಧಿ: 


ಕರ್ನಾಟಕ ಪ್ರವಾಸೋದ್ಯಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಗುರುತಿಸಿ ಸೂಚಿಸಿರುವ ಸ್ಥಳಗಳಲ್ಲಿ 
ಸಾಂಸ್ಕೃತಿಕ ಗ್ರಾಮವನ್ನು ಅಭಿವೃದ್ಧಿಪಡಿಸುವುದಕೆ ಅನುಕೂಲಮಾಡಿಕೊಡಲು ಕ್ರಮವಹಿಸಲಾಗುತ್ತುದೆ. 


3. ಧಾರ್ಮಿಕ ಪ್ರವಾಸೋದ್ಯಮ: 


ಕರ್ನಾಟಕದ ವಿವಿಧ ಧಾರ್ಮಿಕ ಮತ್ತು ಆಧ್ಯಾತ್ಮಿ ಕ ಸಂಸ್ಥೆಗಳನ್ನು ಪರಿಗಣನೆಗೆ ತೆಗೆದ ಕೊಂಡು ಆಧ್ಯಾತ್ಮಿಕ 
ಪ್ರವಾಸೋದ್ಯಮ ವಲಯಗಳ ಸೃಜನೆಗಾಗಿ ನೆರವನ್ನು ನೀಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಕರ್ನಾಟಕ 
ಪ್ರವಾಸೋದ್ಯಮವು ಅಂತಹ ಅಧ್ಯಾತ್ಮಿಕ ಪ್ರವಾಸಿ ತಾಣಗಳಲ್ಲಿ ವಸತಿ ಸೌಲಭ್ಯಗಳು ಮತ್ತು ಪ್ರವಾಸಿ 
ಸೌಲಭ್ಯಗಳ ಲಭ್ಯತೆ ಮತ್ತು ಗುಣಮಟ್ಟವನ್ನು ಹೆಚ್ಚಿಸಲು ಪ್ರಯತ್ನಿಸಲಾಗುತ್ತಿದೆ. ರಾಜ್ಯದಲ್ಲಿನ 60 ವರ್ಷ 
ವಯಸ್ಸಿಗೂ ಮೇಲ್ಪಟ್ಟ ಮತ್ತು ಬಡತನ ರೇಖೆಗಿಂತ ಕೆಳಗಿರುವ ಆಯ್ದ ಫಲಾನುಭವಿಗಳು: ಹೆಸರಾಂತ 
ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡಲು ಸಾಧ್ಯವಾಗುವಂತೆ 'ಜೀವನ ಚೈತ್ರ ಯಾತ್ರೆ' ಕಾರ್ಯಕ್ರಮದಡಿ ಅವಕಾಶ 
ಕಲ್ಪಿಸಲು ಯೋಜನೆ ರೂಪಿಸಲಾಗುತ್ತಿದೆ. 


ಪ್ರವಾಸೋದ್ಯಮ ಸರ್ಕೂ ಟ್‌ ಅಭಿವೃದ್ಧಿ: 


ಇಲಾಖೆಯು ಈ ಕೆಳಕಂಡ ಪರಿಕಲ್ಲನೆಗಳ ಅಡಿಯಲ್ಲಿ ಪ್ರಮುಖ ಪ್ರವಾಸೋದ್ಯಮ ಸ್ಮಳೆಗಳನ್ನು 
ಸಂಯೋ ಜಿಸುವ ಪ್ರವಾಸೋದ್ಯಮ ಸರ್ಕ್ಯೂ ಟ್‌ ಅಭಿವೃದ್ಧಿಯನ್ನು ಕೈಗೆತ್ತಿಕೊಳ್ಳಲು ಕ್ರಮವಹಿಸಲಾಗಿದೆ. 


ಪರಿಸರ ಪ್ರವಾಸೋದ್ಯಮ 
ಪಾರಂಪರಿಕ ಪ್ರವಾಸೋದ್ಯಮ 
ಗ್ರಾಮೀಣ ಪ್ರವಾಸೋದ್ಯಮ 
ಆಧ್ಯಾತಿಸ ಪ್ರವಾಸೋದ್ಯಮ 
ವನ್ಯಜೀವಿ ಪ್ರವಾಸೋದ್ಯಮ 


ರಾಜ್ಯದ ಎಲ್ಲಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಂದ ಪ್ರವಾಸೋದ್ಯಮ ಸರ್ಕ್ಯೂಟ್‌ ಅಭಿವೃದ್ಧಿಗೆ ಸಂಬಂಧಿಸಿದಂತೆ 
ಪ್ರಸ್ತಾವನೆಗಳನ್ನು ಪಡೆಯಲಾಗುತ್ತಿದ್ದು, ಈ ಬಗ್ಗೆ ಇಲಾಖೆಯು ಹಂತ-ಹಂತವಾಗಿ ಪರಿಶೀಲಿಸಿ 
ಆಯವ್ಯಯದಲ್ಲಿ ಒದಗಿಸಿರುವ ಅನುದಾನದ ಲಭ್ಯತೆಗೆ ಅನುಗುಣವಾಗಿ ರಾಜ್ಯದ ಚಾರಿತ್ರಿಕ, ಸಾಂಸ್ಕೃತಿಕ 
ಹಾಗೂ ಧಾರ್ಮಿಕ ಪ್ರವಾಸೋದ್ಯಮದ ಸಮಗ್ರ ಅಭಿವೃದ್ದಿ ಪಡಿಸಲು ಕ್ರಮ ಕೈಗೊಳ್ಳಲಾಗುವುದು. 


